ಅರಳಿದ ನಗು 


ಮಹಾಪುರುಷರ ಜೀವನಕ್ಕೆ ಸಂಬಂಧಿಸಿದ 
ಮನೋರಂಜಕ ಘಟನೆಗಳು, 


ಸಂಗ್ರಾಹಕರು: 
ಶ್ರೀ। ಬಳ್ಳೂರು ಸುಬ್ರಾಯ 


ಜನಿ 
“ಯು 


೫.1 





ಒಂದಾಣೆ ಮಾಲೆಯಲ 


. ಈ ವರೆಗೆ ಪ್ರಕಟನಾದ ಪುಸ್ತಕಗಳು -- 





ಇ ೬೧ ೯೮ 8 ಆ ಅಧಿ 


ಇ..ರಿಆಿ ಜಡಿ ಡೀ ಡಿ 
8 ೫೯೫ 8ಔ ಶಿ ೦ 


೧೯. 


ಸಕೆಪ್ಪಟೆರಾಯ (ವಿನೋದ ಕಥೆ) ದಿ। ಎಂ. ಎನ್‌, ಕಾಮತ್‌, 
ಸ್ಯೈನಾರೀಶ್ವರರು (ಏಕಾಂಕ ಪ್ರಹಸನ) ಶ್ರೀ। ಕುಡ್ರಿ ವಾಸುದೇವ ಶೆಣೈ. 
ಸಕಳ್ಳನಿಗೆ ಸಂಭಾವನೆ ಮತ್ತು ಇತರ ಕಥೆಗಳು ಶ್ರೀ! ಎಲ್‌. ಎಸ್‌. ನಾಯರ್ಕ. 
ಸದ್ರಿ ಸುಬ್ಬ (ಏಕಾಂಕ ಪ್ರಹಸನ) ದಿ। ಎಂ. ಎನ್‌ ಕಾಮತ್‌, 
ಸಅದ್ಭು ತ ತ್ಯ ಗ ಮತ್ತು ಇತರ ಕಥೆಗಳು ನೈದ್ಯಗುರು ಎಂ. ಆರ್‌, ಭಓ*. 


ಚುನಾನಣೆ ತ ಸತರ ಜನಾನಣೆ (ಏಕಾಂಕ ಪ್ರಹಸನ) ಕುಡ್ರಿ ವಾಸುದೇವ ಶೆಣೈ. 
"ಬೀಡಿ ಸೇದಬೇಡಿ' ಮತ್ತು "ಅ ಮಗು (ವಿನೋದ ಕಥೆಗಳು) ದಿ! ಎಂ.ಎನ್‌. 


ಸ್ವಇಂಗ್ಲಿಷ್‌-ಕನ್ನಡ ಅರ್ಥಕೋಶ (ಭಾರತ ಸಂವಿಧಾನದಿಂದ) [ಕಾವುಂತ್‌. 
ಕ್ಲಲಂಚಕ್ಕೆ ಸಂಚಕಾರ ಡಾ| ಎಸ್‌. ಪಿ. ಭಟ್‌. 
ಸಟಕ್ಕೂ ಔ ಸಧಿಗಳ ಕೈ ನಿಡಿ, ಶ್ರೀ। ಪಿ, ಎಸ್‌, ವೆಂಕಟಕ್ಳ ಸ ರಾವ್‌ 
ಶೀಶ್ಲೇತ್ರ ಧರ್ಮಸ್ಥಳ (ತೃತೀಯ ಮುದ್ರಣ), 

ಜೀವದ ವರೌಲ್ಯ ಮತ್ತು ಇತರ ಕಥೆಗಳು ಶ್ರೀ। ಎಲ್‌, ಎಸ್‌, ನಾಯಕ, 
ಸತ್ತವನ ಸೇಡು ನುತ್ತು ಇತರ ಕಥೆಗಳು ॥| ನಿ. ಆರ್‌, ಭಟ 
« ವಂಕಟನ ಸಂಕಟ (ಏಕಾಂಕ ಸ ಪ್ರಹಸನ) ಮತ್ತು ಎರಡು ಕಥೆಗಳು 

ಬಾಜಿಗೆ ಬಾಸಿಂಗ (ಏಕಾಂಕ ಪ ಪ್ರಹಸನ) ಶ್ರೀ। ಕುಡಿ ವಾಸುದೇವ ಶೆಣೈ. 
ನೇಣೂರಿನ ಗತವೈಭವ ದಿ। ಸೇ ೨೫ಾತ ಶಾಸ್ತ್ರಿ ಸ್‌ 
ಒಗಟುಗಳು (ದ್ವಿತೀಯ ಮುದೈಣ) ಶ್ರೀ! ಓ. ಚಂದ್ರ ರಾದ ಸೆಟ್ಟಿ 
ಜಗಳಗಂಟ ಮತ್ತು ಇತರ ಕಥೆಗಳು ವೈದ್ಯಗುರು ಎಂ. ಸ ಭಟ್‌” 
ರಥೋತೃನ, 












ಕರಿನಾಯಿ ಮತ್ತು ಮುಪ್ಪು ದಿ। ಎಂ. ಎನ್‌, ಕಾಮರ್ತ 
ಸಭಾರತದ ಮಹಾನಗರಗಳು (ಪ್ರಥಮ ಭಾಗ) ಶ್ರೀ। ಓ, ಚಂದ್ರರಣಜ ಸೆಟ್ಟಿ 
ತಿರುಕ್ಟು ರಲ ಶ್ರೀ। ಡಿ. ಪ್ರ ಸ್ವಾವಿ,, ಎಡ್ಕೊಕೇಓ್‌ 
ಸೂರ್ಯನ ಸಂಸಾರ ಮತ್ತು ಇತರ ಕಣೆಗಳು ಶ್ರೀ ಬಿ. ಶಂಕರ ಭಟ್‌ 


ಭಾರತದ ಮಹಾನಗರಗಳು (ದ್ವಿತೀಯ ಭಾಗ) ಶ್ರೀ। ಸ್‌ ಚಂದ್ರರಾಜ ಸೆಟ] 
ಧೈರ್ಯ ಮತ್ತು ಇತರ ಸತ್ಯ ಕಥಾನಕಗಳು ಶ್ರೀ। ಎಲ್‌, ಎ! ನಾಯಕ್‌ 

ಕಮಾರಾವತಾರ (ಏಕಪಾತ, ಯಕ್ಷಗಾನ ಪ್ರಬಂಧ) `್ರ್ರೀ ಜಿ,ಆರ್‌,ಪಾಂಡೇಶ್ವರ: 
ಹಾಸಪಿಲಾಸ (ಆರಿಸಿ ತೆಗೆದ ನಗೆಹನಿಗಳು)” ಶ್ರೀ॥ ಕುಡ್ಬಿ ವಾಸುದೇವ ತಕ 
ಸತ್ಯವಂತ ಬಾಬಿ [ಏಕಾಂಕ ಪ್ರಹಸನ] ಶ್ರೀ ಕುಣಿ ವಾಸುದೇವ ಶೆ: 
ಜಾಣ್ಮೆಯ ಒಗಟುಗಳಂ ತ ಎಸ್‌, ಪಿ. ಭ್‌ 


ಜಾತಕ ಕಥೆಗಳು ಶ್ರೀ! ಎಂ, ಸುಬ್ರಾಯ 


ಬ 
(17ನೇ ಪುಟಕ್ಕೆ ಮುಂದುವರಿದಿದೆ.) 4. 





ಔರಳದ.ನ ಜು 


(ನುಹಾಪುರುಷರ ಜೀವನಕ್ಕೆ ಸಂಬಂಧಿಸಿದ ಮನೋರಂಜಕ ಘಟನೆಗಳು ) 


೧. ಪಂಡಿತ ಈಶ್ವರಚಂದ್ರ ವಿದ್ಯಾಸಾಗರರು ಕಲಕತ್ತೆಯ ದೊಡ್ಮ 
ವಿದ್ವಾಂಸರಾಗಿದ್ದ ರು... ಅವರು ಬಹಳ ಸರಳತೆಯಿಂದ ಜೀವನ ನಡೆಸುತ್ತಿ 
ದ್ದ ಯ ಒಮ್ಮೆ ಅವರು ಪ್ರವಾಸ ಸಕ್ಕೆಂದು ೇತನ್ವಿಗಿ ಬಂದರು. ಉಗಿಬಂಡಿ 
ಯು ಒಂದು ಡಬ್ಬಿಯನ್ನೈ ಕ ಕುಳಿತುಕೊಳ್ಳಲು ಸ್ಮ ಸಳ ಹುಡುಕತೊಡಗಿದರು, 
ಒಂದು ಕಡೆ ಇಬ್ಬರು ಇಂಗ್ಲಿ ೇಷರು ಕುಳಿತಿದ್ದ ರು. . ಅವರ ನಡುವೆ ಒಬ್ಬ 
ಮನುಷ್ಯ ನು ಕುಳಿತುಕೊಳ್ಳು ವಷ್ಟು ಸ್ಥಳವಿತ್ತು. ಆದ್ದರಿಂದ ವಿದ್ಯಾಸಾಗ 
ರರು ಆ ಹಬ್ಬರ ನಡುವೆ ಕು ನೇ ಬಟ, 

ಇಂಗ್ಲಿ ಷರಿಗೆ ಆಕರಿಮ ನುಷ್ಯ ನ ಸಾಹಸವನ 1 ಕಂಡು ಆಶ್ಚ ರ್ಯ 
ವಾಯಿತು. ಅಲ್ಲದೆ ಸಿಟ್ಟು ಬಂತು. ಒಬ್ಬನು ಸಿಟ್ಟ ಸೂ ಗರ್ಜಿಸುತ್ತ 
"ಮೂರ್ಬ' ಎಂದು ಇಂಗ್ಲೀಷಿನಲ್ಲಿ ಬೈದನು. ಮತ್ತೊಬ್ಬನೂ ಅದೇ ರೀತಿ 
ಇಂಗ್ಲೀಸಿನಲ್ಲೇ "ಕತ್ತೆ' ಎಂದನು. ಆಗಲೇ ನಿದ್ಯಾಸಾಗರರು ಅವರಿ 
ರನ್ನೂ ಸರಿಯಾಗಿ ನೋಡಿ ಶಾಂತಸ್ಮರದಲ್ಲಿ ಹೀಗೆಂದರು. "ಹೌದು 
ನಾನು ಆ ಇಬ್ಬರ ನಡುವೆ ಕುಳಿತಿದ್ದೇನೆ.' 

೦ ೦೨ ೦ ೦ ೦ 

೨. ಪ್ರಸಿದ್ಧ ಮಾನಸ ಶಾಸ್ತ್ರಜ್ಞ ರಾದ ಡಾ| ಅಲ್ಫ್ಟ್ರೆ (ಡ್‌ ಎಡಲರರು 
ಒಂದು ಸಭೆಯಲ್ಲಿ ಮಾತಾಡುತ್ತ ವೆ ಮನುಷ್ಯ ನು ತ್ಹ ಕೆ ವಿಶಿಷ್ಟ ಕೊರಿ 
ತೆಯಿಂದಾಗಿಯೇ ತನ್ನ ಜೀವನನ್ನು ದೆ. ವಿಶಿಷ್ಟ ಲಕ್ಷ್ಯದ ಕಡೆಗೆ 
ಕೊಂಡೊಯ್ಯುತ್ತಾ ನೆ... ಉದಾಹರಣೆಗಾಗಿ ದೃಷಿಿ ಸದೌರ್ಬಲ್ಯವುಳ್ಳ ವನಿಗೆ 
ಚಿತ್ರ ಕಾರನಾಗುವುದರ ಕಡೆಗೇ ಹೆಚ್ಚು ಒಲವಿರುತ್ತ ಜ್‌ 6 ದರ] 

ಆಗಲೇ ಒಬ್ಬ ಸಭಾಸ ಸದನೆದ್ದು - "ಡಾಕ್ಟ್ರ ೦ ಎಡಲಂ್‌! ದುರ್ಬಲ 
ಮೆದುಳಿನ ಜನರೇ ವತಾನಸ ಶಾಸ್ತ್ರಧ್ವರಾಗುತ್ತಾರೆಂದು ನಿಮ್ಮ ಭಾಷಣದ 
ಅರ್ಥವಲ್ಲವೆ?' ಎಂದು ಪ್ರಶ್ನಿಸಿದ. 

೦ 0೦ ೦ ೦ 0 


ಅ ಔೌಥ ಇ _' 


೩. ಪ್ರಸಿದ್ಧ ರೇಖಕರಾದ ಕಿನ್ಲಿಂಗರು ಕೆಲವು ಪುಸ್ತ ಕಗಳನ್ನು 
ಕೊಂಡುಕೊಳ್ಳ ಲು ಉಂದು ಅಂಗಡಿಗೆ ಹೋದರು. ಒಂದು ಪುಸ್ತ ಕವನ್ನು, 
ಮೆಚ್ಚಿ ನು ಅಂಗಡಿಗಾರನೊಡನೆ "ಈ ಪುಸ್ತಕ ಹೇಗಿದೆ?' ಎಂದು ಕೇಳಿ' 
ಡಕ 

"ನಾನಿದನ್ನು ಓದಿಲ್ಲ' ಅಂಗಡಿಗಾರನೆಂದ. 

ಕಿಪ್ಲಿಂಗರು ಒಮ್ಮೆಲೇ ಸಿಟ್ಟಾದರು. "ಯಾವುದಾದರೂ ಪುಸ್ತಕವನ್ನು 
ಕೊಳ್ಳುವಾಗ ಇದು ಒಳ್ಳೆ ಯದೆ? ಅಲ್ಲವೆ?? ಎಂದು. ನೀವೇಕೆ ಓದಿನೋಡು 
ವುದಿಲ್ಲ?' ಎಂದು ಅವರು ಬಡಬಡಿಸಿದರು. 

ಈ ವಿಚಿತ್ರ ಪ್ರಶ್ನೆಯನ್ನು ಕೇಳಿ ಅಂಗಡಿಗಾರನು ಅವರನ್ನೊಮ್ಮೆ 
ನೋಡಿದ ಮತ್ತು ಶಾಂತವಾಗಿ ಉತ್ತರಿಸಿದ: "ಮಹಾಶಯರೆ! ನೀವು 
ಔಸನಧ ವತಾರುತ್ತೀಕೆಂದು ಭಾವಿಸಿರಿ, ಆಗೆ ಔಷಧ ಮಾಠುವ ಮೊದಲು 
ನೀವದನ್ನು ರುಚಿನೋಡುತ್ತೀರೇನು?' *ಿನ್ಲಿಂಗರು ಕಣ್ಣರಳಿಸಿ ಆಂಗಡಿ 
ಗಾಕನನ್ನ್ನೇ ನೋಡುತ್ತ ಕಿಂತರು, 


೦ `0ಿ ರ ೦ 0 


ಲ ಪ್ರಖ್ಯಾತ ಲೇಖಕರಾದ ಮಾರ್ಕಬ್ರೇನರು ಬಹ: ವಿನೋದಿ 
ವೃತ್ತಿಗಳಾ ಗಿದ್ದರು. ಆದರೆ ಅವರ ಗೆಳೆಯರೊಬ್ಬರು ಅವರಿಗಿಂತಲೂ 
ಹೆಚ್ಚು ವಿನೋದಿಗಳದ್ದ ರು. ಒಂದು ದಿನ ಒಂದು ಸಭೆಗೆ ಅವರಿಬರೂ 
ಅವಃತ್ರಿ ಶರಾಗಿದ್ದ ರು” ತಮ್ಮ ಸರದಿ ಬಂದಾಗ ಟ್ರೀನರು ಎದ್ದು ನಿಂತರು. 
ಮತ್ತು ಒಂದು “ಗಂಟಿಯ ವಠೆಗೆ ಭಾಷಣ ಆವಕ! ಭಾಷಣವು 
ಸಾಕಷ್ಟು ಮನೋರಂಜಕವಾಗಿತ್ತು. ಭೆ ನರ ನಂತರ ಅವರ ಗೆಳೆಯರು 
ಭಾಷಣ ವತಾಹಬೇಕಿತ್ತು. ಅವರು ಸಷ ಒಮ್ಮೆ ಸುತ್ತಲೂ 
ನೋಡಿ ಗಂಭೀರ ಧೃನಿಯಲ್ಲಿ ಹೇಳತೊಡಗಿದರು: "ಸಜ್ಜ ನೆ! ಜಿಗೆ 
ಬರುವ ಮೊದಲ: ನ ಟ್ರೇನರೂ ಪರಸ್ಪ ರವಾಗಿ ಗೂ ಒಡಂಬಡಿಕೆ 
ಮಾಡಿಕೊಂಡಿದ್ದೆವು ಗೂ ಮೇಕೆಗೆ ನು ನನ್ನ ಭಾಷಣವನ್ನೊ ೇದಿ 
ಹೇಳಿದರು. ನೌನೀಗ ಅವರ ಭಾಷಣವನ್ನೊ ದಿ ಹೇಳಬೇಕಾಗಿದೆ. ಅದರೆ 
ಅವರು ಕೊಟ್ಟ ಕಾಗದ ಎಲ್ಲೋ ಕಳೆದುಹೋದುದಕ್ಕಾಗಿ ಕಳವಳವಾಗು 
ತ್ತಿದೆ, ಆದ್ದ ಸಿ ನಿರುಪಾಯನಾಗಿ ನನ್ನ ಸ್ಥಾ ಬನವನ್ನು ಸಿ ಸ್ವ್ರೀಕರಿಸುತ್ತೇನೆ.' 


ಜು ಯ 


ಜನಕಿಲ್ಲ ಬಲು ಜೋರಾಗಿ ಚಪ್ಪಾಳೆ ತಟ್ಟಿದರು. ಅವರಿಗೆ ಜ್ರೇನರೆ 

ಭಾಷಣಕ್ಕಿಂತಲೂ ಈ ಮಾತುಗಳಿಂದ ಹೆಚ್ಚು ಆನಂದವಾಗಿತ್ತು. 
0೦ 0 0೦ 0 ೦ 

೫. ಮುರಾಠಿಯೆ ವಿಖ್ಯಾತ ಹಾಸ್ಯ ಲೇಖಕಂಾದ ಆಚಾರ್ಯ ಅತ್ರೆ 
'ಯವರು ಒಂದು ಸಭೆಯ ಅಧ್ಯಕ್ಷ ಸ್ಥಾನವನ್ನಲಂಕರಿಸಬೇಕಿತ್ತು. ಅವರು 
"ಬರುವಾಗ ತುಸು ವಿಳಂಬವಾಯಿ: ತು. ಸಭೆಯನ್ನು ಪ್ರಾಠಂಭಿಸುತ್ತಾ ಅವರ 
-ವಿನೋದಿ ಗೆಳೆಯರೊಬ್ಬರು ಹೀಗೆಂದರು; "ಗೆಳೆಯರೆ! ಯಮರಾಜರು (ಈ 
ವ್ಯಂಗ್ಯ ಅತ್ರೆ ಯವರನ್ನು ಕುರಿತಾಗಿತ್ತು.) ಇನ್ನೂ ಬರಲಿಲ್ಲವೆಂದು ತಿಳಿ 
ಸಲು ವಿಷಾದವೆನಿಸುತ್ತದೆ ಫಲ | ಆದಕ್ಕೆ 1 ಈ ವಾಕ ಬವನ್ನ್ನು 
ಹೇಳುತ್ತಿ ರುವಾಗಲೇ ಅತ್ರೆಯವರು ಅಲ್ಲಿಗೆ, ಬಂದುಚಿಟ್ಟ ರ್ಳು 

ಪ್ರಾರಂಭ ಭಾಷಣವನ್ನ್ನ ಯುತ್ತ ಅತ್ರೆ ಯಲು ಹೀಗೆಂದರು... 
"ಮಿತ್ರಕೆ! ನನ್ನ.ವಾಹನವು (ಕೋಣ) ಕಳೆದು ಹೋಗಿದ್ದುದರಿಂದ ನನಗೆ 
ಬರಲು ಇಷು, ತಡವಾಯಿತು, ಆದಕೆ ಅದು ನನಗಿಂತಲೂ ಮೊದಲೇ 
ಇಲ್ಲಿಗೆ ಬಂದುಬಿಟ್ಟ ದೆಯೆಂದು ಇದೀಗ ತಿಳಿದು ಬಂಶು!' 

೦ ೦ ೦ ೦ ೦ 

೬. ಲಿನಿಪಿಶೇಷಲ್ಹ ನಾದೆ ಬಾಲಜಾ೯* ಯಾರದಾದರೂ ಏರವಣಿಗೆ 
"ಯನ್ನು ನೋಡಿ ಅಪರ ವೈಕ್ತಿತ್ತ ಶ್ರದ ಬಗ್ಗೆ ಎಲ್ಲ ವಿಷಯಗಳನ್ನು ಕಿಳಿಸಿಬಿಡು 
ತ್ಕಿದ್ದ. ತಾನು ಮಸಾ ವಿಶೇಷದ ನೆಂಬ 'ಆಹಂ03ರವೂ ಅವನಿಗಿತ್ತು. ಒಮ್ಮೆ 
ಮಹಿಳೆಯೊಬ್ಬಳು ೯70೦೬೮ 06೦೫ ವೊಂದನ್ನು ತಂದು ಅವರಿಗಿಶ್ತಳು. 
ಅದು ಸಣ್ಣ ಹುಡುಗನೊಬ್ಬನ ಪುಸ್ತಕವಾಗಿತ್ತು. ಬಹು ಹೊತ್ತು ಶಲೆ 
ಕೆರೆದುಕೊಂಡ ನಂಶರ ಬಾಲಜಾ₹” ಆ ಮಹಿಳೆಯೊಡನೆ"ನೀವು ಈ ಹುಡು 
ಗನ ತಾಯಿಯೋ?' ಎಂದು ಕೇಳಿದ. "ಅಲ್ಲ, ಇವನಿಗೂ ನನಗೂ ಯಾವ 
ಸಂಬಂಧವೂ ಇಲ್ಲ.” ಅವಳೆಂದಳು. 

"ಹಾಗಿದ್ದ ಕೆಸರ, ಈಗ ನಾನು ಠಿಮಗೆ ಈ ಹುಡುಗನ ಕುರಿತು ನಿಸ್ಸ ೦ 
ಕೋಚವಾಗಿ ಹೇಳಬಲ್ಲೆ. ಅಕ್ಷರಗಳನ್ನು ಪರಿಶೀಲಿಸುವಾಗ ಈ ಗಳು 
ಶುದ್ಧ ಜುಷರ೯ತೂ ಕೆಲಸಗಳ್ಳ ನೆಂದೂ ತಿಳಿದು ಬರುತ್ತಿದೆ. ಅಲ್ಲದೆ 
ಇವನೆ ಜೀವನೆದೆಲ್ಲೆಂದೂ ಹೋಗ್ಳೈ ಮನುಷ ನೆಶಿಸಲಾರ ಬಾಲಜಾ5” 


ಹೇಳಿದ, 


ಅ “ಸ ಪ ಊ್ಠ 


ಮಹಿಳೆಯು ಗೊಳ್ಳೆಂದು ನಕ್ಳುಬಿಟ್ಟಳು, "ಮಹಾಶಯರೇ ಈ 
ನೋಟ”ಬು೯* ನಿಮ್ಮದೇ, ಚಿಕ್ಕಂದಿನಲ್ಲಿ ಇದನ್ನು ನೀವು ನಿಮ್ಮ ಬಳಿ ಇಟ್ಟು 
ಕೊಳ್ಳುತ್ತಿದ್ದೀರಿ!' 

೦ ಆಜ [1[[!) ಜಗ 10. 

೭. ಒಮ್ಮೆ ಒಬ್ಬರು ಅಮೇರಿಕದ ಹಿಂದಿನ ರಾಷ್ಟ್ರಾಧ್ಯಕ್ಷರಾದ ಅಬ್ರಾ, 
ಹೆಮಲಿಂಕನರನ್ನ್ನು ಭೇಟಿಯಾಗಲು ಬಂದರು. ಅವರು ಲಿಂಕನರ ಪೂರ್ವ 
ನರಿಚಿತರಿದ್ದುದರಿಂದ ನೇರಾಗಿ ಅವರ ಕೋಣೆಗೇ ಹೋಗಿಬಿಟ್ಟರು. ಲಿಂಕ 
ನರು ಆಗ ತನ್ಮು ಬೂಟ್ಸುಗಳಿಗೆ ಪಾಲಿಶ್‌ ಹಾಕುತ್ತಿದ್ದರು. ಆಗಂತುಕರು: 

ದೃಶ್ಯವನ್ನು ಕಂಡು ಬೆರಗಾದರು. 

“ನೀವು ನಿಮ್ಮಬೂಟ್ಸುಗಳಿಗೆ ಸ್ವತಃ ಪಾಲಿ8೯ ಹಾಕುತ್ತೀರಾ?'. 
ಅವರು ಪ್ರಶ್ನಿಸಿದರು. 

ಲಿಂಕನರು ಸುಮ್ಮನೆ ಬಿಡುವವರಲ್ಲ, "ಹೌದು ಆದರೆ ನಿಮಗೆ 
ಬೇರೆಯವರ ಬೂಟ್ಸುಗಳಿಗೆ ಪಾಲಿಶ್‌ ಹಾಕುವುದೇ ಹೆಚ್ಚ ಇಷ್ಟವೆಂದು 
ಕಾಣುತ್ತದೆ, ಅಲ್ಲವೆ?' ಎಂದು ಕೇಳಿದರು. 

0 ೦ ೦ ೦ ೦ 

೮. ವಿನ್‌ಸ್ಟ ನ” ಚರ್ಚಿಲರು ತಮ್ಮ ಗಾಂಭೀರ್ಯಕ್ಕೆ ಸ್ರಖ್ಯಾತರಾಗಿ: 
ದ್ದಾರೆ. ಸಿಟ್ಟು ಗ ಅವರ ವ ಖ೨ಗ್ಯ ಪ್ರವೃತ್ತಿ ತುಂಬಾ ತೀಕ್ಷೊ್ಣ್ಣವಾಗುತ್ತದೆ, 

ಒಂದು ನ ಚರ್ಚಿಲ" ಹಾಗೂ ಅವರೆ ಚಿಕ್ಕಪ್ಪ ಸ್ಟ ಮಗ ಲಾರ್ಡ್‌ 
ಲಂಡನ್‌ ಡೇರಿ ಇಬ್ಬರೂ ಒಂದು ಔತಣಕ್ಕೆ *ಮೇಂ್ರಿತರಾಗಿದ್ದ ರ್ನ 
ಯಾವುದೋ ವಿಚಾರಕ್ಕಾಗಿ ಅವರಿಬ್ಬ ರಲ್ಲೂ ಗ ತ್ತು] 

ಮಾತುಕತೆಯು | ಅನಪೇಕ್ಷಿತ ಕ್ರಮವನ್ನು ಸ ಬದಲಿಸುವುದಕ್ಕಾಗಿ 
ಲಾರ್ಡ್‌ ಲಂಡ್‌ ಹೀರಿ ಹವಳ ಬೇಟ ನನ್ನ ಇತಿ ತ್ತೀಚೆಗಿನ ಪುಸ್ತಕವ 
ನ್ನ್ನೊ (ದಿದ್ದಿ ೇರಾ?' ಎಂದು ಕೇಳಿದರು. 

ನಾನೇಕೆ ಓದಲಿ? ನನಗೆ ಮನೋರಂಜನೆಯಾಗಲೀ ಲಾಭವಾಗಲೀ 
ಆಗುವಂತಹ ಪುಸ್ತಕವನ್ನು ಮೂತ್ರ ನಾನೋದುತ್ತೇನೆ' ಚರ್ಚಿಲಕು 
ಆವೇಶದಲ್ಲೇ ಉತ್ತರನಿತ್ತರು, 


ಎ ಅಥ. ಎಎ 


೯. ಒಮ್ಮೆ ಲಂಡನ್ನಿನ ಹೈಡ್‌ ಪಾರ್ಕಿನಲ್ಲಿ ಮಾರ್ಕ ಟಿ ಕೇನರ 
'ಭಾಷಣವಿತ್ತು. ಆ ಸಭೆಗೆ ಸತರ ಬರ್ನಾಡ" ಶಾರವರೂ ಆನೂ 
ತ್ರಿತರಾಗಿದ್ದರು. ಟ್ರೀನರ ಮಾರುದ್ದದ ಭಾಷಣದ ಬಳಿಕ ಶಾ.ಎದ್ದುನಿಂತರು. 
ಇ ಭಾಷಣವನ್ನು, “ ೇನರು ಕೇಳಬೇಕೆಂದೂ ಶಾ ತಮ್ಮಸ್ಟೇ ಸಮರ್ಥ 
ಇತ ಶೀನ ಒನ್ಪಿಕೊಳ್ಳ ಬೇಕೆಂದೂ ಅವರು -ಆಸೆ ಸೆಪಟ್ಟಿ 
ದ್ವರು. ಆದರೆ ೫1 ಟ್ರೇನರು ತಮ್ಮ ಕಾರಿನಲ್ಲಿ ಕುಳಿತು ಹೋಗಿಬಿಡಲು 
“ಶಾ'ರಿಗೆ ತುಂಬಾ ನಿರಾಶೆಯಾಯಿತು. 

ಈ ಘಟನೆ ಸಂಭವಿಸಿ ಸುಮಾರು ೨೦ ವರ್ಷಗಳ ಬಳಿಕ ಪುನಃ ಅವ 
ರಿಗೆ ಯೋಗ್ಯಸ ಸಂದರ್ಭ ದೊರೆಯಿತು, ಈ ಬಾರಿ ತಾವು ಟ್ರ ೇನರಿಗಿಂತಲೂ 
ಮೊದಲೇ ಭಾಷಣ ವಾಡಬೇಕೆಂದು ಶಾ ನಿರ್ಧರಿಸಿದರು ಹಾಗೆಯೇ 
ಆಯಿತು. ಶಾ ಸುಮಾರು ಎರಡು ಗಂಬೆಗಳ ತನಕ ಭಾಷಣದ ಸುರಿಮಳೆ 
ಯನ್ನೇ ಸುರಿಸಿ ಟ್ರೇನಕೊಡನೆ "ನನ್ನ ಭಾಷಣ ಹೇಗಾಯಿತು?' ಎಂದು 
ಪ್ರಶ್ನಿಸಿದರು, ಉತ್ತರ ರೂಪವಾಗಿ ತಾವು ಈ ೧೫ ವರ್ಷಗಳಿಂದೀಚೆಗೆ 
ಸಂಪೂರ್ಣ ಕಿವುಡರಾಗಿದ್ದೇ ವೆಂದೂ ಭಾಷಣದ ಒಂದೇ ಒಂದು ಶಬ್ದವೂ 
'ತಮ್ಮ ಕಿವಿಗೆ ಬೀಳಲಿಲ್ಲವೆಂದೂ ಟ್ರೈ ನ್‌ ತಿಳಿಸಿದಾಗ, ಶಾ ಪ್ರನಃ ನಿರಾಶಾ 
ಗರ್ತದಲ್ಲಿ ಬಿದ್ದು ಬಿಟ್ಟ ನಶಿ, 

ಈ ಘಟಧೆಯು ತಮ್ಮ ಜೀವನದ ಬಹು ದೊಡ್ಡ ಸೋಲೆಂದು ಅವರು 
ಆಗಾಗೆ ಹೇಳುತ್ತಿದ್ದರು. 

ಣಿ ದು 

ಗಿರಿ 0 ೦ ೦ ೦ 

೧೦. ಫ್ರಾ ನ್ಸಿನ ಇಬ್ಬರು ಹೆಸರಾಂಶ ಕಾದಂಬರಿಕಾರಂಾದ. ಅಲೆ 
ಕ್ಹಾಂಡರ್‌ ಡ್ಯೂಮಾ ಮತ್ತು ವಿಶ್ವಂ” ಹ್ಯೂಗೋ ಒಮ್ಮೆ ದಾರಿಯಲ್ಲಿ ಭೀಟ 
ಯಾದರು. ಡ್ಯೊಮಾ ಮಾತುಕತೆಯ ವೇಳೆ "ನಾವಿಬ್ಬರೂ ಸೇರಿ ಒಂದು 
ಅಮರಕೃ ತಿಯನ್ನೆ ಕೆ ರಚಿಸಬಾಂದು?' ಎಂದು (( 

ಈ ಸೂಜಿ ಹ್ಯ್ಕೊಗೋವಿಗೆ ಇಷ್ಟ್ಯವೆನಿಸಲಿ ಅವನು. ತುಸು 
'ಬಿರುಸು ದನಿಯಲ್ಲಿ ಚ್ಯಾ ಸರ್ವಥಾ ಅಸಂಭವ; ಎಲ್ಲು ದರೂ ಕುದುರೆ 
ಮತ್ತು ಕತ್ತೆಗಳು ಒಟ್ಟು ಸೇರುವುದುಂಟಬೇ?' ಎಂದ. 

"ಆಗಲಿ, ನೀವು ಸ್‌ ಸೂಚನೆಯನ್ನೊಪ್ಪದಿದ್ದರೆ ಚಿಂತಿಲ್ಲ. ಆದರೆ 
ಜೆಯೆಮಾಡಿ 'ನನ್ನನ್ನು ಕ. ದುಕ್ಷಿಡೆ ಡ್‌ ಹೇಳಬೇಡಿ? ಡ್ಯೂ ಮಾಉತ್ತರವಿತ್ತ. 


..ಂಛಒ6ೀ 6 0 ಸಕಾರ 


ಹ್ಯೊಗೊ ನಿರುತ್ತರನಾದ. ಡ್ಯೂಮಾ ತನ್ನನ್ನು ಚಾತುರ್ಯದಿಂದ 
ಕತ್ತೆಯನ್ನಾಗಿ ಮಾಡಿದನೆಂದು ಅವನಿಗರ್ಥವಾಯಿತು. 
0೦ ೦ 0೦ 0 ೦ 


೧೧. ಸಮ್ರಾಟ" ೫ನೇ ಜಾರ್ಜರಿಗೆ ಬಾಲ್ಯದಲ್ಲಿ ಮನಬಂದಂತೆ 
ಖರ್ಚುಮಾಡುವ ಚಟವಿತ್ತು. ಅವರ ಶಾಲಾ ಜೀವನದ ಘಟನೆಯೊಂದು 
ತುಂಬ ಮನೋರಂಜಕವಾಗಿದಡೆ. 

ಒಮ್ಮೆ ಅವರು ತುಸು ಹೆಚ್ಚು ಹಣ ಕಳಿಸುವಂತೆ ತಂದೆಗೆ ಕಾಗದ. 
ಬರೆದರು. "ನಿನ್ನ್ನ ನಡತೆಯನ್ನು ತಿದ್ದಿಕೋ ಮತ್ತು ಒಬ್ಬ ವ್ಯಾಪಾರಿಯಂ: 
ತಾಗಳು ಕಲಿ' ಎಂದು ತಂದೆ ಗದರಿಸಿ ಅವರಿಗೆ ಕಾಗದ ಬರೆದರು. 

ಮರುದಿನವೇ ತಂದೆಯ ಬಳಿ ಮಗನ ಕಾಗದ ತಲಪಹಿತು. “ನಾನು 
ನಿಮ್ಮ ಅಪ್ಪಣೆಯಂತೆಯೇ ನಡೆಯಲು ಕಲಿತಿದ್ದೇನೆ. ಆದುದರಿಂದ ನಿಮ 
ಆ ಪತ್ರವನ್ನು "ಏಲಂ' ಹಾಕಿ, ೨೫ ಪೌಂಡುಗಳಿಗೆ ವಾಾರಿಬಿಟ್ಟಿ,' 

೦ ೦ ೦ 0೦ ೦ 

೧೨. ಇಂಗ್ಲೆಂಡಿನ ಪ್ರಖ್ಯಾತ ಕವಿ ಶೇರೀಡನ” ಒಮ್ಮೆ ಎಷ್ಟೊ ಜನ: 
ರಿಗೆ ಹಣ ಕೊಡಬೇಕಾಯಿತು. ತನ್ನ ಸಾಲ ತೀರಿಸುವಷ್ಟು ಹಣ ಅವನ. 
ಬಳಿಯಲ್ಲಿರಲಿಲ್ಲ. ಹೀಗಾಗಿ ಸಾಲಿಗರ ಕಾಟವನ್ನು ತಪ್ಪಿಸಿಕೊಳ್ಳಲೆಂದು 
ತಲೆಮಕಿಸಿಕೊಂಡು ದಿನಗಳೆಯುತ್ತಿದ್ದ. ಅದರೂ ಒಮ್ಮೆ ಕಾರ್ಯಾರ್ಥ 
ವಾಗಿ ಎಲ್ಲಿಗೋ ಹೋಗುತಿದ್ದಾಗ ಸಾಲಿಗನೊಬ್ಬ ಕುದುರೆಯನ್ನೇರಿ ಎದುರು 
ಬಂದೇಬಿಟ್ಟಿ. ಶೇರಿಡನ” ತುಂಬಾ ಚಡಪಡಿಸಿದ. ಅಡಗಿಕೊಳ್ಳಲು ಯಾವ: 
ಜಾಗವೂ ಇರಲಿಲ್ಲ. ನಿರುಪಾಯನಾದರೂ ಎದೆಗುಂದದೆ ಕವಿಯು ಎದುರು 
ಬಂದು. -"ಓ! ಇಂದು ನೀವು ತುಂಬಾ ಚಂದವಾಗಿ ಕಾಣುತ್ತಿದ್ದೀರಿ. ಕುದು 
ರೆಯೂ ಬಹು ಸುಂದರವಾಗಿದೆ!' ಎಂದ, 

ಸಾಹುಕಾರ ಈ ಹೊಗಳಿಕೆಯಿಂದ ಉಬ್ಬಿ ಹೋದ. "ಕುದುರೆ ನಿಮ್ಮ್ಮ 
ಮನಸ್ಸಿಗೆ ಬಂತೆ?' ಎಂದು ಠೀವಿಯಿಂದ ಕೇಳಿದ. 

"ಇಷ್ಟು ಚಂದದ ಕುದುರೆ ಯಾರ ಮನ ಸನ್ನು ತಾನೆ ಸೂರೆಗೊಳ್ಳೆದು? 
ಬಹುಶಃ ಇದರ ಓಟವೂ ಅದ್ಭುತವಿರಬಹುದೆಂದು ನನ್ನೆಣಿಕೆ' ಶೇರೀಡನ” 
ಹೇಳಿದ. 


ಮಾಡತಾ ಗ ಜದಾದ, 


"ಹೌದು, ಹೌದು' ಎನ್ನುತ್ತಾ ಸಾಹುಕಾರನು ಕುದುರೆಗೆ ಬಾರು 
ಕೋಲಿನಿಂದ ಹೊಡೆದು "ನೋಡಿ, ಇದೀಗ ಇದರ ನಡಿಗೆಯನ್ನು ತೋರಿಸು 
ತ್ತೇನೆ' ಎಂದ. 


ಕುದುರೆ ಬಾರುಕೋಲಿನ ಏಟು ತಿಂದು ನಾಗಲೋಟದಿಂದ ಓಡ 
ತೊಡಗಿತು, ಇತ್ತ ಶೇರಿಡನ ತನ್ನ ಚಾತುರ್ಯಕ್ಕಾಗಿ ಮನದಲ್ಲೇ ನಗುತ್ತಾ 
ಓಣಿಯೊಂದರಲ್ಲಿ ಕಣ್ಮರೆಯಾದ, 


0 ೦ 0 ೦ 0 


೧೩. ಧುರಂಧರ ಸಾಹಿತಿಗಳಾದ ಜೇಸ್ಟರ್‌ಟನ್‌ ಸಾಕಷ್ಟು ದಷ್ಟ 
ಪುಸ್ಪರಾಗಿದ್ದರು. ಒಮ್ಮೆ ಕ್ಷೀಣದೇಹಿಗಳಾದ "ಶಾ'ರೊಡನೆ ಅವರು ತಮಾ 
ಷೆಗಃಗಿ “ಮಿಸ್ಟಂ್‌ ಶಾ, ವಿದೇಶಗಳಲ್ಲಿ ಜನ ನಿಮ್ಮನ್ನು ಕಂಡು ಇಂಗ್ಲೆಂಡಿನಲ್ಲಿ 
ಬರಗಾಲ ಬಂದಿರಬಹುಬೆಂದು ಯೋಚಿಸಬಹುದು' ಎಂದರು. 

"ನಿಮ್ಮನ್ನು ನೋಡುತ್ತಲೇ ಬರಗಾಲಕ್ಕೇನಂ ಕಾರಣವೆಂದು ಅವರಿ 
ಗರ್ಥವಾಗುವುದು!' ವಿನೋದಿ ಶಾ ಕೂಡಲೇ ಉತ್ತರವಿತ್ತರು.' 


೦ 9 ೦ 0 ೦ 


೧೪, ಸಂ” ಆಶುತೋಷರು ಒಮ್ಮೆ ಬಹು ಸಾಧಾರಣ ವೇಷದಲ್ಲಿ 
ಕೈಲಿನ ] ಕ್ಲಾಸ್‌ ಡಬ್ಬಿಯಲ್ಲಿ ಪ್ರವಾಸಗೈಯುತ್ತಿದ್ದರು. ೮ ಡಬ್ಬಿಯಲ್ಲೇ 
ಒಬ್ಬ ಆಂಗ್ಲೇಯನೂ ಇದ್ದ. ತನ್ಕೊಟ್ಟಿಗೆ ಭಾರತೀಯನೊಬ್ಬನು ಕುಳಿ4 
ರುವುದು ಅವನಿಗೆ ಅಷ್ಟೇನೂ ರುಚಿಸಲಲ್ಲ. "ಡಬ್ಬಿ ಬದಲಾಯಿಸಿಕೆ'ಂದು 
ಅವನು ಅನೇಕ ಸಲ ಅವರಿಗೆ ತಿಳಿಸಿದರು. ಆದರೆ ಅವರು ಮಾತಾಡದೇ 
ಅಲ್ಲೇ ಇದ್ದರು. ಆಂಗ್ಲೇಯನ ಸಿಟ್ಟು ಏರುತ್ತ ಹೋಯಿತು. ರಾತ್ರಿ 
ಆಶುತೋಸರು ನಿದ್ದೆ ಹೋದಾಗ ಅವನು ಅವರ ಮೆಟ್ಟಿನ್ನು ಕಿಟಿಕಿಯಿಂದ 
ಹೊರಗೆ ಎಸೆದು ಬಿಟ್ಟಿ, ಬೆಳಗ್ಗೆ ಆಶುತೋಷರು ಎಚ್ಚೆತ್ತಾಗ, ಸಹೆಯಾತ್ರಿ 
ಕನ ಈ ತುಂಟತನ ಅವರಿಗೆ ಗೊತ್ತಾಯಿತು. ಆಂಗ್ಲೇಯನು ಅರಾಮವಾಗಿ 
ಗೊರಕೆಹೊಡೆಯುತ್ತಿದ್ದ. ಅವರು ಸಮೂಪವೇ ಇದ್ದ ಅವನ ಕೋಟನ್ನೆತ್ತಿ 
ಕಿಟಕಿಯ ಹೊರಗೆ ಎಸೆದುಬಿಟ್ಟಿ ರು. ತುಸು ಹೊತ್ತಿನಲ್ಲೇ ಆಂಗ್ಲೇಯನು 
ಎಚ್ಚೆತ್ತು ಅಕ್ತಿತ್ತ ಹುಡುಕಿ "ನನ್ನ ಕೋಟಿಲ್ಲಿ?' ಎಂದು ಕೇಳಿದ, "ನಿಮ್ಮ 


ಭಾ ಗರ 


ಕೋಟು... ? ಬಹುಃಶ ಅದು ನನ್ನ ಮೆಟ್ಟು ತರಲು ಹೋಗಿರಬೇಕು? 
ಆಶುತೋಷರು ಮುಗುಳ್ನೆಗುತ್ತಾ' ಉತ್ತರವಿತ್ತರು, 
0೦ ೦ ೦ ೦ ೦ 
೧೫. ೧೯೫೧ರಲ್ಲಿ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದರು ಢಿಲ್ಲಿ ವಿಶ್ವ 
ವಿದ್ಯಾಲಯಕ್ಕೆ ಆಮಂತ್ರಿತರಾಗಿದ್ದರು. ಊಟ ಮುಗಿದ ಬಳಿಕ ಅವರು 
ವಿದ್ಯಾರ್ಥಿಗಳಿಗೆ " ಒಟೋಗ್ರಾಫ"' ತೂಡಕೊಡಗಿದರು. ಏನನ್ನು ಬರದೊ 
ಯ್ದರೂ ಅವರು ಅದರ ಮೇಲೆ ಹಸ್ತಾಕ್ಷರ ಹಾಕುತ್ತಿದ್ದರು. ಒಬ್ಬ ಚತುರ 
ವಿದ್ಯಾರ್ಥಿಯು ರಾಜೇಂದ್ರ ಪ್ರಸಾದರನ್ನು ತವತಾಷೆಗೆ ಗುರಿಪಡಿಸಬೇಕೆಂದೆು 
ಲೆಕ ಹಾಕಿದ... ಅವನು ತನ್ನ ಪುಸ್ತಕದಲ್ಲಿ "ನಮ್ಮ ಸರಕಾರವು ನಿಮ್ಮನ್ನು 
ಬಹು ಸಂತೋಷದಿಂದ ಸ್ವರ್ಗದ ಗವರ್ನರರನ್ನಾಗಿ ನೇಮಿಸುತ್ತದೆ. ಎಂದು 
ಬರೆದ, 
ಹಸ್ತಾಕ್ಷರದ ಬಳಿಕ ತನ್ನ ಪುಸ್ತಕವನ್ನು ಅವನು ನೋಡಿದ. "ನಮ್ಮ 
ಸರಕಾರವು ನಿಮ್ಮನ್ನು ಬಹು ಸಂತೋಷದಿಂದ ಸ ಸರ್ಗದ ಗವರ್ನರರನ್ನಾಗಿ 
ನೇಮಿಸುತ್ತದೆ. ಆದರೆ ಪ್ರಕೃತ ಅಲ್ಲಿಸ್ಥ (ವಿಲ್ಲದ ಕಾರಣ ನಿಮ್ಮನ್ನು ನರ 
ಕದ ಸರ್ವಂ ನಿಯುಕ್ತಗೊಳಿಸಲಾಗುತ್ತದೆ?' ಎಂದು ಬರೆದು ಕೆಳಗೆ 
ರಾಜೇಂದ್ರ ಪ್ರಸಾದರು ಸಹಿ ಹಾಕಿದ್ದರು! 
0೦ 0೦ ೦ 0 ೦ 


೧೬... ಜಾರ್ಜ್‌ ಬರ್ನಡ ಶಾರ ಜೀವನದಲ್ಲಿ ಫಓಸಿದ ಒಂದು 
ಘಟನೆ ತುಂಬ ಮನೋರಂಜಕವಾಗಿದೆ. ಆಗ ಅವರ ವ್ಯಂಗ್ಯ ಪ್ರವೃತ್ತಿ 
ಯೆಲ್ಲ ಹಾರಿಹೋಯಿತು. ಆ ಘಟನೆ ಇಂತಿದೆ. 

ಒಂದುದಿನ ಅವರಿಗೆ ಒಂದು ಅಂಗಡಿಯಲ್ಲಿ ತಮ್ಮ ಪುಸ್ತಕ "ಫಿಗ್ಮೇ 
ಲಿಯ.ಠಿ'ನ ಒಂದು ಹಳೇ ಪ್ರತಿ ಕಂಡುಬಂತು. ಅದರಲ್ಲಿ ಇಡೀ ಒಂದು 
ಪುಟದ ಮೇಲೆ ಅವರ ಬರವಣಿಗೆಯಲ್ಲೇ ಕೆಲವು ಪಂಕ್ರಿಗಳು ಬರೆಯಲ್ಪಟ್ಟ 
ದ್ದವು, ತಮ್ಮ ಇಂಥ ಮಿತ್ರನು, ತಾವು ಉಪಹಾರವಾಗಿ ಕೊಟ್ಟ ಪುಸ್ತಕ 
ವನ್ನು ಹೀಗೆ ಮಾರಿಬಿಟಿ ದ್ದಾನೆಂದು ಅವರಿಗೆ ಅರಿವಾಯಿತು. ಸೋ ಪುನಃ 
ಹ ಪುಸ್ತ ಕವನ್ನು ಕಳುಹಿಸಿ ಅಮಿತ ತ್ರನನ್ನು ಲಜ್ಜೆಗೆ ಗರಿಪಡಿಸಬೇಕೆಂದು 
ಅವರು 1 ಜಿಟಿ” ಕೇಳಿದರು... ಅಂಗಡಿಗಾರನು ಪುಸ್ತಕವನ್ನು ಒಮ್ಮೆ 


ಅಡಾ ಟ್ರ 


ಅತ್ತಿತ್ತ ಮಗುಚಿ ನೋಡಿ ಬೇಸರದ ದನಿಯಲ್ಲಿ "ಪುಸ್ತಕಡೆ ನಿಜವಾದ ಬೆಲೆ 
“೧೨ ಶಿಲಿಂಗುಗಳು.. ಆದಕೆ ಯಾವನೋ ಕತ್ತೆ ಯೊಬ್ಬನು ಇಡೀ ಪುಟವನ್ನ್ನೆ 
ಗೀಚಿ ಹಾಳು ಮಾಡಿ ಬಿಟ್ಟಿ ದ್ದಾ ನೆ ಅದಕ್ಕಾಗಿ ನಿಮಗಿದನ್ನು ಮೂರು ಶಿಲಿಂ 
ಗುಗಳಿಗೇ ಕೊಡುತ್ತೆ ನೆ? ಎಂದ, 
೦ 0 ೦ ೦ ೦ 
೧೭. ಅಮೇರಿಕದ ರಾಷ್ಟ್ರಪತಿಗಳಾಗಿದ್ದ ಕಾಲ್ವಿನ್‌ ಕೂಲಿಜ್‌ ಬಹಳ 
'ಮಿತಭಾಷಿಗಳಾಗಿದ್ದರು. ಈ ಅಭ್ಯಾಸಕ್ಕಾಗಿ ಅವರ ಪತ್ನಿಯೂ ಬೇಸ 
ತ್ರಿದ್ದಳು. ಒಂದು ಆದಿತ್ಯವಾರ ಇಗರ್ಜಿಯಿಂದ ಹಿಂದಿರ:ಗಿದ ಬಳಿಕ ಅವರ 
ಪತ್ನಿಯು "ಇಂದು ಪಾದರಿಗಳ ಪ್ರಾರ್ಥನೋತ್ತರ ಪ್ರವಚನವನ್ನು ಕೇಳಿ 
'ದಿರಾ?' ಎಂದಳು, "ಹೌದು' ಕೂಲಿಜ್‌ ಉತ್ತರಿಸಿದರು. "ಅದರ ತಿರುಳೇ 
ಸನಿತ್ತೆಂದು ತಿಳಿಸಬಲ್ಲಿರಾ??__ ಅವರ ಬಾಯಿಯಿಂದ ಮಾರುದ್ದದ ಭಾಷಣ 
ವನ್ನೇ ಹೊರಡಿಸಬೇಕೆಂಬ ಆಸೆಯಿಂದ ಪಶ್ಕಿ ಪ್ರಶ್ನಿಸಿದಳು. ಆದರೆ ಕೂಲಿ 
"ಜರು ಸಂಕ್ಷೇಪವಾಗಿ "ಪಾಪ' ಎಂದರು. "ಸರಿ, ಆದರೆ ಅವರು ಈ ವಿಚಾರ 
-ವಾಗಿ ನಿನು ಹೇಳುತಿದ್ದರೆಂದು ತುಸು ವಿಸ್ತಾರವಾಗಿ ಹೇಳಿರಿ.' 
ಕೂಲಿಜರು ಅದೇ ಶಾಂತ ಸ್ವರದಿಂದ ಉತ್ತರಿಸಿದರು. "ಅವರು 
ಇದರ ವಿರುದ್ಧವಾಗಿ ಭಾಷಣ ಮಾಡುತ್ತಿದ್ದರು.' 
೦ ೦ ೦ 0 6 
೧೮. : ಒಂದು ದಿನ ಡಾ| ಜಾನಸನ” ಒಬ್ಬ ವಾಯಲಿನ್‌ ವಾದಕನ 
ವಾಯಲಿನ" ಕೇಳಬೇಕಾಯಿತು. ಸಾಕಷ್ಟು ಸಮಯದ ವರೆಗೆ ಶನ್ನ ಕಲೆ 
ಯನ್ನು ಪ್ರದರ್ಶಿಸಿದ ಬಳಿಕ ಆ ಕಲಾಕಾರ ಅಭಿಮಾನದಿಂದ "ವಾಯಲಿನ" 
ಬಾರಿಸುವುದು ಅದೆಷ್ಟು ಕನ್ಟಕರನೆಂದು ನೋಡಿದಿರಾ, ನೀವು?' ಎಂದನು. 
ಡಾ| ಜಾನಸನ* ಗಂಭೀರರಾಗಿ ಹೀಗೆಂದರು: "ಅದು ಅಸಂಭವವೇ 
“ಆಗಿದ್ದರೆ ಇನ್ನಷ್ಟು ಉಶ್ತಮುವಾಗುತ್ತಿತ್ತು!' 
೦ ೦ ೦ ೦ ೦ 
೧೯. ವಾಶಿಂಗ್ಟ ನ್ನಿನಲ್ಲಿರುವ ಫ್ಲೈಂಚ್‌ ರಾಜದೂತಾಲಯದಲ್ಲಿ 
ಸ್ರೀತಿ ಭೋಜನದ ವೆ `ಸ 310ಾಟ6 ಘಟನೆಯೊಂದು ಸಂಭವಿಸಿತ್ತು 
ಔತಣದ ಎಲ್ಲ ವೆಸ್ಟ ಗಳೂ ಸಿದ್ಧ ವಾದ ಬಳಿಕ ಮೋಶಿಯೇ ಬೋನೆಟ್‌ 


ತ 11. ಎ. 


(ಫ್ರಾನ್ಸಿನ ರಾಜದೂತರು) ತಮ್ಮ ಪತ್ನಿ ಯೊಂದಿಗೆ ಎಲ್ಲಾ ಪದಾರ್ಥಗಳ 
ನೊ ನ್ಮ ನೋಡುತ್ತ "ಟ್ರಫಲ್ಸ್‌' ಚೇಗು ಪದಾರ್ಥ) ದಂದ ದುರ್ಗಂಧ 
ಹೊರಡುತ್ತಿದೆಯೆಂದು ದೊಂಟ್ವ ರು, ಶ್ರೀಮತಿ ಬೋನೆಟ್‌ ತನ್ನ ಹತ್ತಿರವೆ 
ಇದ್ದ ಹೆಸ ಆ ಪದಾರ್ಥವನ್ನು ತುಸು ತಿನ್ನಿ ಸಿದಳು. ಇತ್ತ ನಗಳು 
ಬರತೊಡಗಿದ್ದ ರು. ಸ್ವಲ್ಪ ಸಮಯ ಬಳಿಕವೂ ನಾಯಿ ನೊದಲಿನಂತೆಯೇ- 
ಸ್ವಸ್ಥ ಸ್ಥೈವಾಗಿದು. ದರಿಂದ ಸ 'ಸದಾರ್ಥದಲ್ಲಿ ಹಾರಿಹಾರಕ ವಸ್ತುವೇನೂ ಸೇರಿ- 
ಲ್ಲವೆಂದು ಅನರಿಗೆ ಖಚಿತವಾಯಿತು. 

ಅಕಿಥಿಗಳಿಗೆ ಭಕ್ಷ್ಯಭೋಜ್ಯಗಳನ್ನೈೆಲ್ಲ ಬಡಿಸಲಾಯಿತು. ಬೋನಕೆಟ್‌ 
ದಂಪತಿಗಳು ಅತಿಥಿ ಸತ್ಕಾರದಲ್ಲಿ ಮಗ್ನರಾಗಿದ್ದರು. ಅರ್ಧಗಂಟೆಯ ಬಳಿಕ 
ಒಮ್ಮಿಂದೊಮ್ಮೆ ಅವರ ಅಡಿಗೆಯವನು ಬಂದು... ......"ನಾಯಿ ಸತ್ತು 
ಹೋಯಿತೆಂ'ದು ಹೇಳಿದ. 

"ಈಗರ್ಗ್ನಟ ? ಅತಿಥಿಗಳಿಗೆ ನಿಜಸಂಗತಿಯನ್ನು ತಿಳಿಸಬೇಡವೆ?' 
ಕಳವಳದಿಂದ ಕಿಂಕರ್ತವ್ಯವಿಮೂಢಳಾ ಾಗಿ ಶ್ರೀಮತಿ ಕು. ಪ್ರಶ್ನಿಸಿ 
ದಳು, 

ಆಗಲೇ ಅಡಿಗೆಯವನು ಪುನಃ ಪ್ರವೇಶಿಸಿ... “ಯಾವ ಮೋಟಾರಿನ. 
ಅಡಿಬಿದ್ದು ನಾಯಿ ಸತ್ತು ಹೊ!ಸಿದೆಯೋ ಆ ಮೋಟಾಂ್‌ ಮಾಲಕನ. 
ಮೇಲೆ ಮೊಕದ್ದ ಮೆ ಹೂಡುತ್ತಿ (ರಾ? ಮೋಟಾರಿನ ನಂಬರನ್ನು ನಾನು- 
ಬರೆದಿಟಿ ಸ್ರದ್ದೇನೆ? ಓಬಎಂದನು. 

ದಂಪತಿಗಳು ಬಿಡುಗಡೆಯ ನಟ್ಟುಸಿ೦ಿಟ್ಟರು. 


0 ೦ ೦ 0೦ ೦ 


೨೦. ಅಮೇರಿಕದ ಪ್ರಜಾತಂತ್ರಾತ್ಮಕ ವಿಧಾನ ಸಭೆಯ ಅಧ್ಯಕ್ಷತೆ: 
ಯನ್ನು ಜಾರ್ಜ ವಾಶಿಂಗ್ಟನ್‌ ವಹಿಸಿದ್ದ ರು, ಸಭಾಸದನೊಬ್ಬ ನುಸೆ ಸೈನ್ಯ 
12 ಚರ್ಚೆಯ ವೇಳೆ (ಅಮೇರಿಕದ ಬಳಿ ಸ್ಟಾ ಜಿ ಸೈನಿಕರು 
೫೦೦೦ಕ್ಕಿಂತ ಹೆಚ್ಚೆರಬಾರದು' ಎಂಬ ಸೂಚನೆಯೊಂದನ್ನು ಮಂಡಿಸಿದನು. 
ಅಧ್ಯಕ್ಷರಾದುದರಿಂದ ಸ್ವ ಸೃತಃ ವಾಶಿಂಗ್ಟ ನ್‌ ಇದನ್ನು ವಿರೋಧಿಸಲಾರಥು. 
ಆದ್ದ ರಿಂದ ಪಕ್ಕದಲ್ಲಿ ತುಳಿತ ಸಭಾಸದ'ಕೊಬ್ಬ ನ ಕಿವಿಯಲ್ಲ ಹೀಗೆಂದರು. 
“ಯಾವ ದೇಶವೂ ಇನ್ನುಮುಂದೆ ಮೂರುಸಾವಿರಕ್ಕಿ ೦ತ ಹೆಚ್ಚು ಸೈನಿಕ 


ಹಾಡ. ಕ್ಕೆ ಯಾ 


ನನ್ನು ತೆಗೆದುಕೊಂಡು ಅಮೇಠಿಕದ ಮೇಲೆ ದಾಳಿಯಿಡಬಾರದೆಂದು ನೀವೂ: 
ಇದರೊಟ್ಟಿಗೆ ಇನ್ನೊಂದು ಸೂಚನೆಯನ್ನು ಮುಂಡಿಡಿರಿ.? ; 
೦ 0 0 ೦ 0 


೨೧. ಬಂಗಾಳದ ನವಾಬ" ಸಿರಾಜುದೌಲರು ತುಂಬ ಹರಟಿಮಲ್ಲ 

ರಾಗಿದ್ದರು. ಒಂದು ಬಾರಿ ಅವರು ತವ್ಮು ದರಬಾರಿಗಳೊಡನೆ..."ಹಿಂದು 
ಗಳ ಪಂಚಾಂಗದಲ್ಲಿ ಗ್ರಹಣ ಹಾಗೂ ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಇತರ 

ವಿಷಯಗಳೆಸ್ಟೋ ಇರುತ್ತವೆ. ಆದರೆ ಭೂಕಂಪದ ದಿನ ಹಾಗೂ ಸಮಯದ 
ಉಲ್ಲೇಖವೇಶಿರುವುದಿಲ್ಲ?' ಎಂದು ಪ್ರಶ್ನಿಸಿದರು. 

ಪಂಡಿತರೆಲ್ಲ ತಲೆತುರಿಸತೊಡಗಿದರು. ಪಾಪ! ಅವರೇನು ಉತ ರ 
ಕೊಟ್ಟಾರು? ; ಗ್ಯ 

ನವಾಬರ ಈ ವಿಲಕ್ಸಣ ಪ್ರಶ್ನೆಯ ಕೃಷ್ಣನಗರದ ರಾಜದರಬಾರಿಗೂ 
ಹೋಯಿತು. ಕೃಷ್ಣನಗರದ ವಿನೋದಿ ದರಬಾರಿಯಾದ "ಗೋಪಾಲ 
ಭಾಂಡ'ರು ಇದನ್ನು ಕೇಳಿ ತಕ್ಕ ಉಶ್ತರಕೊಡಲು ನವಾಬರ ಆಸ್ಥಾನಕ್ಕೆ 
ಆಗವಿಿಸಿದರು. ಅವರು ತುಂಬಿದ ಸಭೆಯಲ್ಲಿ ಗಂಭೀರವಾಗಿ ಹೀಗೆಂದರು. 
“ಹುಜೂರಂ೦"! ಹಿಂದುಗಳು ಹೆಣಗಳನ್ನು ಸುಟ್ಟುಹಾಕುತ್ತ್ವಾರೆ. ಅವರ 
ಆತ್ಮಗಳು ನೇರಾಗಿ ಸ್ವರ್ಗ(ಆಕಾಶ)ಕೈ ಹೋಗಿ, ಅಲ್ಲಿಂದ ತಮ್ಮ ಕುಟುಂಬ 
ದವರಿಗೆ ಆಕಾಶ, ನಕ್ಸತ್ರ ಮೊದಲಾದವುಗಳ ವಿಚಾರಗಳನ್ನು ತಿಳಿಸುತ್ತವೆ. 
ಆದರೆ (ನನ್ನೀ ಉದ್ಧಟತನವನ್ನು ಕ್ಸಮಿಸಿಂ!) ಮುಸಲ್ಮಾನರ ಹೆಣಗಳನ್ನು 
ಹುಗಿಯಲಾಗುತ್ತದೆ. ಅವರ ಆತ್ಮಗಳೆಲ್ಲ ಭೂಗರ್ಭದೊಳಗೆ ಪ್ರವೇಶಿಸು 
ತ್ತವೆ. ಭೂಕಂಪವೂ ಭೂಗರ್ಭದಿಂದಲೇ ಉಂಟಾಗುತ್ತದೆ. ಆದ್ದರಿಂದ 
ಪ್ರ ಪ್ರಶ್ನೆಯನ್ನು ನಿಮ್ಮ ಮತದವರೊಡನೆಯೇ ಕೇಳಿರಿ, ಅಲ್ಲಿನ ಸಂಗತಿ. 
ಗಳನ್ನು ಅವರೇ ತಿಳಿಸಬಲ್ಲರು.? 

೦ ೦ ೦ ೦ ೦ 

೨೨. ಕಾರ್ನೆಲ್‌ ಯೂನಿವರ್ಸಿಓ (ಅಮೇರಿಕ)ಯ ಒಬ್ಬ ಸ್ತೃಖ್ಯಾತ 
ಪ್ರೊಫೆಸರರಾದ ಶ್ರೀ।| "ಎಸ. ಜಾನ'ರಿಗೆ ತಮ್ಮಸ್ಟಕ್ಕೇ ಮಾತಾಡಿಕೊಳ್ಳುವ 
ಚಟವಿತ್ತು. ಇದಕ್ಕಾಗಿ ಅವರ ಸಹೋದ್ಯೋಗಿಗಳೂ ವಿದ್ಯಾರ್ಥಿಗಳೂ 
ಅವರನ್ನು ಆಗಾಗ್ಗೆ ತವಣಾಷೆಗೈಯುತ್ತಿದ್ದರು. 


ಮು 3%: ಎಣ 


ಒಂದು ದಿನ ಟೀಪಾರ್ಟಯ ವೇಳೆ ಅವರನ್ನು ಗೇಲಿವಾಡುವ 
ಉಡ್ಡೇಶದಿಂದ ಅವರ ಸಹೋದ್ಯೋಗಿ ಗಳೊಬ್ಬ ರು ನೀವೆ ಯಾವಾಗಲೂ 
ನಿಮ್ಮಸ್ವ ಕ್ಕೇ ಮಾತಾಡಿಕೊಳು ತ್ರ್ವೀರಿ. ಇದನ್ನು ಅಭ್ಯಾ ಸಬಶದಿಂದ 
ಮಾಡ್ತೀರಾ? ಅಥವಾ ಚೆ ವಿಶೇಷ ಾಕೊದಿಂಛತೇ!! ಎಂದು 
ಪ್ರಶ್ನಿಸಿದರು. 

"ಕಾರಣ ಒಂದಲ್ಲ, ಎರಡ:'. ಎನ್ನುತ್ತಾ ಪ್ರೊಫೆಸರರು ಗಂಭೀರ 
ರಾಗಿ, "ಮೊದಲನೆಯದಾಗಿ ನಾನು ಯಾವಾಗಲೂ ಬುದ್ದಿವಂತರ ಮಾತು 
ಗಳನ್ನೇ ಕೇಳಲಿಚ್ಛಿಸುತ್ತೇನೆ, ಎರಡನೆಯದಾಗಿ ನಾನು ಬುದ್ಧಿವಂತರೊಡ 
ನೆಯೇ ಮಾತಿಾಡಬಯಸುತ್ತೇನೆ. ನಾನು ನನ್ನೊಡನೆ ವತಾಶಾಡುವಾಗ 
ಈ ಎರಡೂ ಉದ್ದೇಶಗಳು ಪೂರ್ತಿಗೊಳ್ಳುವುವು' ಎಂದರು, 

೦ ೦ ೦ ೦ ೦ 

೨೩. ಪ್ರಸಿದ್ಧ ಹಾಸ್ಕ ರಸಜ ರೆನಿಸಿದ ಸ್ಟೀ ಫೆನ್‌ ಲೀಕಾಕರು ತಮ್ಮ 
ಮಿತ್ರ ಮಂಡಲಿಯಲ್ಲಿ ಸೇರಿಕೊಂಡಿದ್ದೆ ಹಾಸ್ಟೃದ ಹ: ಚ್ಚು ಹೊಳೆಯೇ 
ಹಂಜಿ ತೆಂದು ಭಾವಿಸಬಹುದು. ಅವರ ತೀಳ್ಷ್ಞೃ ವ್ಯಂಗ್ಯ ಹಾಗೂ ಕತೆ 
ಗಳನ್ನು ಕೇಳಿ ಎಂತಹ ಗಂಭೀರ ವ್ಯಕ್ತಿಗಳೂ ನಗಸೇಕಾಗುತ್ತಿತ್ತು. ಅವರ 
ಕಥೆಗಳಲ್ಲಿ ಅತ್ಯಂತ ಮನೋರಂಜಕವಾದ ಭಿಕ್ಷುಕನ ಕತೆಯು ಸಂಕ್ಸ್ಟೇಪ 
ವಾಗಿ ಹೀಗಿದೆ; 

ಹೆಸಿವೆಯಿಂದ ಪೀಡಿತನಾದ ಭಿಕು ಪ್ಲಿಕನೊಬ್ಬನು ಪಟ್ಟ ಣದ ಉದಾರಿ 
-ನಾಗರಿಕನೊಬ್ಬ ನ ಮನೆಗೆ ಹೋದ. ಮನೆಯ ಸೆಟ ು ಅವನನ್ನು 
ಆಸಾದಮಸ್ತ ೫ ವರೆಗೆ ದಿಟ್ಛಿಸಿ ಕರುಣೆಯಿಂದ. "ನಿನಗೇನು ಬೀಕು?” 
ಎಂದು ಕೇಳಿದ. ಭಿಕ್ಷು ಕನಿಗೆ ತುಸು ಆಸರೆ ಸಿಕ್ಕಂತಾಯಿತು. "ನಾನು 
“ಎರಡು ದಿನಗಳಿಂದ ಹಸಿಿದ್ದೇನೆ. ತಿನ್ನಲು ಏನಾದರೂ ಸಿಕ್ಕರೆ ಗ ೆ 
: "ಎಂದು ಪ್ರಶ್ನಿಸಿ ಮನೆಯೊಡೆಯನು ತುಸು 
ಹೊತ್ತು ಸ ಸಮ್ಮನಿದ್ದು -ಾ್‌ನಿನ್ಸೆ ಮಾಡಿದ ಅನ್ನ ತಿನ್ನ ಲು ನಿನಗೇನೂ ಜೆ 
ಯಿಲ್ಲವನೆ ೈ?' ಎಂದು ಕೇಳಿದ. 

"ಅಡ್ಡಿ ಯೇತರದು? ನಾನು ನಿಮ್ಮ ಈ ಈ ಉಪಕಾರವನ್ನೆಂದೂ ಮರೆಯ 
' ಅಾಕೆ. ಹಸಿವೆಯಿಂದ ನಾನೀಗ ಸಾಯುತ್ತಿ ದೆ ನೆ. ಕ್ಭೃ ತಜ್ಞ ತೆಯ ಮುಖ 
ಮುದ್ರೆ ಯಿಂದ ಅವನು. ಹೇಳಿದ. ॥ 


ಕ 


ಎ ಸಿತಿ ಎಂ 


"ಸರಿ; ಶೀನು ನಾಳೆ ಇಸ್ಟ್ರೇ ಹೊತ್ತಿಗೆ ಬಾ; ಸ ಅನ್ನದಲ್ಲಿ ಸ್ವಲ್ಪ 
ವನ್ನು ನಿನಗಾಗಿ ತಪ್ಪದೆ ತೆಗೆದಿರಿಸುತ್ತೇನೆ.' ನನೆಯೊಡೆಯನು ಕರು 


ಣಾರ್ದ್ರಕೃದಯನಾಗಿ ಉತ್ತರವಿತ್ತನು. 
೦ ೦ 0 0 ೦ 


೨೪. ಶೋಪೆನ್‌ಹೋವರರು ತಮ್ಮ ಪುಸ್ತಕಗಳಿಗೆ ಸಂಬಂಧಿಸಿದ 
ಕಟುಹೀಕೆಗಳನ್ನೋದಿ ಸಿಟ್ಟಾಗಿ ಹೀಗೆಂದರು....... "ನನ್ನ ಪುಸ್ತಕಗಳು 
ಕನ್ನಡಿಯಂತಿವೆ. ಅದರಲ್ಲಿ ಯಾವುದಾದರೂ ಕತ್ತೆಯು ಇಣಿಕಿದರೇೆ 
ಅದಕ್ಕೆ ದೇವದೂತನ ರೂಪವು ಅದೆಂತು ಶೋರಿಬರಬೇಕು?' 


6 ಅ ೦ 0 0 9 9 ೦ 


೨೫. ಒಮ್ಮೆ ಒಬ್ಬರತಿ ಮಾರ್ಕಟ್ರೇನರನ್ನು ಭೇಟಿಯಾಗಲು 
ಬಂದರು. ಆವರ ಮನೆಯಲ್ಲಿ ಪುಸ್ತಕಗಳು ರಾಶಿರಾಶಿಯತಾಗಿ ಬಿದ್ದಿ ದ್ಹುವು, 
ಎಲ್ಲಾ ಕವಾಟುಗಳೂ ತುಂಬಿ ಹೋಗಿದ್ದುವು. ನೆಲ, ಕಿಟಕಿ ಎಲ್ಲೆಲ್ಲೂ 
ಪುಸ್ತಕಗಳೇ ಕಾಣಿಸುತ್ತಿದ್ದವು. ಅತಿಥಿಗಳು ಅವನ್ನು ಕಂಡು....... 
ಪುಸ್ತಕಗಳು ಹೀಗೆ ಬಿದ್ದಿ ರುವುದು ಸರಿಯಲ್ಲ, ಇವುಗಳಿಗಾಗಿ ಕನಾಟುಗಳು 
ಬೇಕೇಬೇಕು.' ಎಂದರು. 

"ನಿಮ್ಮ ಹೇಳಿಕೆಮೀನೋ ಸರಿಯೆ; ಆದರೆ ಕನಾಟುಗಳನ್ನ್ಹು 
ಕಡವಾಗಿ ಯಾರು ಕೊಡುತ್ತಾರೆ?'.. ಟ್ರೈ ೇನಕೆಂದರು. 


0 ೦ 9 ಬ 0 9 ೦ 9 


೨೬. "ಪ್ರ ಶ್ಯಾ'ದ ಕುಪ್ರಸಿದ್ಧ ರಾಜನಾದ ಫ್ರೆಡರಿಕ್‌ 11 ತನ್ನ 
ಕುರುಚಿಪೂರ್ಣ 'ೆಿಕೋದಕ್ಕಾಗ. ಕೆಟ್ಟ ಹೆಸರು ಪಡೆದಿದ್ದ. ಒಂದುದಿನ 
ಅವನ ದರ್ಬಾರಿಗೆ ಲರ” ಇ ಪ್ರಸಿದ್ಧ ಗವಾಯಿ ಯೊಬ್ಬ ನು 
ಬಂದನು, ಅವನ ಅಪ್ರತಿಮ ಸಂಗೀತದಿಂದ ಜನಕೆಬ್ಲರೂ ಹತತದ 
ಲರಾದರುು ರಾಜನು `ೌವನಿಗೆ ಅಮೂಲ್ಯ ಉಪಹಾರ ಕೊಡಬಹುದೆಂದು 
ಎಲ್ಲರೂ ಭಾವಿಸಿದರು. ಆದರೆ ರಾಜಫು ಒಂದು ಕಾಗದದ ತುಂಡಿನ 
ಮೇಲೆ........ 7611681] 16 ೩೫ ೩85 ಎಂದು ಬರೆದು ಕೊಟ್ಟ. 
ಮತ್ತು ಅದನ್ನು ಎಲ್ಲಾ ಸಭಾಸದರಿಗೂ ಹಂಚಲು ಹೇಳಿದ; ಚತುರ 


ಗವಾಯಿಯು ಅದೇ ವಾಕ್ಯವನ್ನು ರಾಜನ ಹೆಸ್ತಾಕ್ಸರದೊಟ್ಟಿಗೆ ಹೀಗೆ 
ಓದಿದೆ: "11613181]80 18 ೩13 ೩65; 7706110 5೮೦೦೧!” 
೦ ೦ ೦ ೦ ೦ 0 0 ೦ 


೨೭, ಶಾವು ಬ್ರಿಟನ್ನಿನ ಪ್ರಧಾನ ಮಂತ್ರಿಗಳಾಗಿದ್ದಾಗ ಲಾಯಡ್‌ 
ಜಾರ್ಜರು ಒಮ್ಮೆ ವೇಲ್ಪಿಗೆ ಹೋಗಿದ್ದರು. ತಮ್ಮ ಸಂಚಾರದ ವೇಳೆ 
ಅವರು ಹೋಟಿಲಿಲ್ಲದೆ ಒಂದು ಸ್ಥಳದಲ್ಲಿ ರಾತ್ರೆಯನ್ನು ಕಳೆಯಬೇಕಾ 
ಯಿತು. ನಿರುಪಾಯರಾಗಿ ಅವರು ಎದುರಿನ ಒಂದು ದೊಡ್ಡ ಕಟ್ಟಡದ 
ಬಾಗಿಲಿಗೆ ತಲುಪಿ "ಕರೆಗಂಬಿ'ಯನ್ನು ಬಾರಿಸಿದರು. 

ಕೂಡಲೇ ಸೇವಕನೊಬ್ಬನು ಬಂದು ಬಾಗಿಲು ತೆಕಿದ. 

"ನಾನು ಈ ಇರುಳನ್ನು ಇಲ್ಲಿಯೇ ಕಳೆಯಚೇಕೆಂದಿದ್ದೇನೆ?_ 
ಜಾರ್ಜರೆಂದರು. 

ಆ ಸೇವಕನು ಚಕಿತನಾಗಿ......"ಇಲ್ಲಿ? ಇದು ಹುಚ್ಚರಾಸ್ಪ್ರೃತ್ರೆ 
ಯೆಂದು ನಿಮಗೆ ತಿಳಿಯದೆ'? ಎಂದು ಪ್ರಶ್ನಿಸಿದನು. 

“ಆಗಲಿ ನನಗೆ ನಿದ್ದೆ ವಾಾಡಲು ಸ್ಥಳ ಸಿಕ್ಕರಾಯಿತು. ನಾನ: 
ಬ್ರಿಟನ್ನಿನ ಪ್ರಧಾನ ಮಂತ್ರಿ ಲಾಯಡ" ಜಾರ್ಜ್‌....... 8 

ಸೇವಕ ತುಸುಹೊತ್ತು ಅವರನ್ನೇ ಆಪಾದಮಸ್ತ ಕವಾಗಿ ದಿಟ್ಟಿಸಿ 
ಹೀಗೆಂದ-"ಹಾಗಿದ್ದರೆ ನೀವಿಲ್ಲಿ ನಿಸ್ಸಂಕೋಚವಾಗಿ ಮಲಗಿಕೊಳ್ಳಬಹುದು, 
ಈ ಸ್ಥಳ `ಿಮಗಾಗಿಯೇ ಕಂದಿದೆ. ಏಕೆಂದರೆ ಈಗಾಗಲೇ ಐವರು 
'ಲಾಯಡ್‌ ಜಾರ್ಜರು ಇಲ್ಲಿಗೆ ಬಂದು ಬಿಟ್ಟಿದ್ದಾರೆ.? 


ತೆ ೦ ೦ ೦ ೦ 


೨೮. ಅಲೀಗಢದ ಮುಸ್ಲಿಂ ಕಾಲೇಜಿನ ಸಂಸ್ಥಾಪಕರಾದ ಸ್ಕರ್ಗೀಯ 
ಸಯ್ಯದ್‌ ಅಸಮದ" ಖಾನರು ಒಮ್ಮೆ ಅಲ್ವಾ ಬಾದಿಗೆ ಹೋಗುತ್ತಿ ದ್ದ ರು, 
ಯಾವುದೊಸೆ ಸೇಶನಿನಲ್ಲಿ ಹೈಕೋರ್ಟು ಜಡ ತೊಬ್ಬರು ಅದೇ ಡಬ್ಬಿ ಯಕ್ಕೆ ರಿ 
ಕುಳಿತರು. ಜಟ ವಿಷಯಕ್ಕಾಗಿ ಇಬ್ಬರಲ್ಲಿ ಬಿರುಸಿನ ೫ನ 
ಯಿತು. ಆಗಆ ಜಷ್ಹ ರು ಸಿಟ್ಟಾ ಗಿ ಒಟ ಹೈಕೋರ್ಟಿನ ಜಡ್ಜ ನೆಂದು 


ನಿಮಗೆ ಗೊತ್ತಿದೆಯಸೆ ತ ಎಂದು ದೀಳಿದರು. 6 ನಾನು ಹೈಕೋರ್ಟ್‌": ಜಡ್ದ್ಡನ 


ಎ "| ಅ ್ರ ಎ. 


ತಂದೆ! ಖಾನರು ಅದೇ ಧ್ವನಿಯಲ್ಲಿ ಉಶ್ತರವಿತ್ತರು. ಜಡ್ಜರು ಆಗ 
`ಶಮ್ಮ ಸಿಟ್ಟನ್ನು ನುಂಗಿಕೊಂಡರೂ ಅಲ್ಪಾಬಾದ” ಸ್ವೇಶನಿಗೆ ಗಾಡಿ ತಲಪು 
ತ್ವಲೇ ಸೋಲೀಸರನ್ನು ಕರೆತಂದರು! ಜನಸಂದಣಿಯನ್ನು ಕಂಡು ಸೆ ಶನ್‌ 
ಮಾಸ್ತರರೂ ಓಡಿಬಂದರು. ಸ್ಟೇಶನ್‌ ಮಾಸ ಸ್ವರರಿಗೆ ಹಟ 117 
“ಚೆನ್ನಾಗಿ ಇಶ್ಶು. 

ಅವರು ಆ ಜಡ್ಜರಿಂದ ಎಲ್ಲಾ ಸಮಾಜಾರವನ್ನೂ ಕೇಳಿ ಮುಗುಳ್ಳ್ನ 
ಗುತ್ತಾ ಅವರೊಡನೆ "ಇವರೇನೂ ಸುಳ್ಳು ಹೇಳಿಲ್ಲ. ಇವರು ಹೈಕೋರ್ಟನ 
ಪ್ರ್ರ ಸಿದ್ಧ ಜಹ್ಹ ರಾದ ಸೈಯದ ಮೆಹೆಬೂಬರೆ ಶಂದೆ' ಎಂದರು. ಜಡ್ಜರು 
ಈ ವಿಜಾಕ ಳಿ ಲಜ್ಜಿ ತರಾದರು ಮತ್ತು ಸಂ" ಸೆ ಸೈಯದ ಖಾನಕೊಡನೆ 
ಕ್ಷಮೆ ಬೇಡಿದರು, | 


ರ 0 ೦ ೦ 0 


೨೯. ಪ್ರಸಿದ್ಧ ಉರ್ದೂ ಕವಿಗಳಾದ "ಮಿರ್ಜಾ ಗಾಲಿಬ್‌'ರವರಿಗೆ 
ಅವರ ವಿಕೋಧಿಗಳಿಂದ ಅಸಭ್ಯತಾಪೂರ್ಣ ಪತ್ರವೊಂದು ಶಲ:ಪಿತು, 
ಅವರು ಅದನ್ನೊ ದಿ ಸುಮ್ಮನಾದರು. : ಅದಕ್ಟುತ್ತರಕೊಡಬೇಕೆಂದು 
ಶಿಷ್ಯರು. ಪುನಃ ಪುನಃ ಹೇಳಿದಾಗ ಅನರೆಂದರು--"ಒಂದು ಕತ್ತೆ 
ನಿಮ್ಮುನ್ನೊಡೆಯಿಕೆಂದು ನೀವೂ ಅದನ್ನು ಒದೆಯುತ್ತಿರಾ?' 


೦ ೦ ೦ ೦ ೦ 9 ೦ 9 


೩೦. ಒಮ್ಮೆ ಸುಂದರಿಯೊಬ್ಬಳು ಬರ್ನಡ"ಶಾರೊಡನೆ "ನಾವಿಬ್ಬರೂ 
ಪರಸ್ಪರ ವಿವಾಹಿತಂಾದರೆ ನಮ್ಮಿಂದ ಜನಿಸುವ ಸಂತಾನವು ಆದರ್ಶ 
ಪ್ರಾಯವಾಗುವುದರಲ್ಲಿ ಸೆ ಏಕೆಂದರೆ, ಅದಕ್ಕೆ ನಿಮ್ಮ 
ಸ್ರ: ಬುದ್ಧಿಯೂ ನನ್ನ ಮೋಹಕ ಸೌಂದರ್ಯವೂ ಜೊರೆಯುತ್ತದೆ' 
ಎಂದು ಉತ್ಸಾ ಹದಿಂದ 11 ಒಡನೆಯೇ ೫೨ ಹೀಗೆಂದರನ ಜೆ 
*ಆದರೆ ಅದಕ್ಕೆ ಲ್ಲಾ ದರೂ ನನ್ನ ರೂಸ ಹಾಗೂ ನಿಮ್ಮ ಬುದ್ಧಿ ಸಿಕ್ಕಿ ಜಟ್ಟ ರಿ[' 


**ಇಡ272)ಾ. ಷ್ಹಮಾರ್ಯಾ” 





ಒಂದಾಣೆ ಮಾಲೆಯ ಪುಸ್ತಕಗಳು 
ಟಿಪ್ಪಾಲು ಮೂಲಕ ಬೇಕಾದವರಿಗೆ 


ಒಂದಾಣೆ ಮಾಲೆಯ ಪುಸ್ತಕಗಳನ್ನು ಆಯಾಯ ಸ್ಪಳದ ಏಜಂಟಿ 
ರಿಂದಲೇ ಪಡಕೊಳ್ಳುವುದು ಒಳ್ಳೇದು. ಇದರಿಂದ ಟಿಪ್ಸಾಲು 
ಖರ್ಚು ಉಳಿಯುವುದು. 
ಏಜಂಟರು ಇಲ್ಲದ ಕಡೆಗಳಲ್ಲಿ, ಓಿಪ್ಪಾಲು ಮೂಲಕ ಅಪೇಕ್ಷಿಸುವ 
ವರು, ಬೇಕಾದ ಪುಸ್ತಕಗಳ ಕ್ರಯವನ್ನೂ, ಟಪ್ಪಾಲು ಖರ್ಚನ್ನೂ ' 
ಬಂಗಡವಾಗಿ ಕಳುಹಿಸಬೇಕು. ಪ್ರತಿ ಪುಸ್ತಕದ ಜಿಲೆ ಒಂದಾಣೆ. ' 
ಸಾಧಾರಣ ಪ್ರತಿ ಮೂರು ಪುಸ್ತಕಗಳಿಗೆ ಬಪ್ಪಾಲು ಖರ್ಚು ಒಂದಾ 
ಣೆ. ಈ ಪ್ರಕಾ ಕಳುಹಿಸಬೇಕು. 
ಒಂದು ವರ್ಷದ.59 ಪುಸ್ತಕಗಳು ಬೇಕಾದವರು, ರೂ. 4-8-0 
ಮುಂಗಡವಾಗಿ ಕಳುಹಿಸಿದರೆ ಆಗಲೇ ಪ್ರಕಟವಾಗಿದ್ರ ಪುಸ್ತಕಗ 
ಳನ್ನು ಹಣ ತಲಪಿದ ಕೂಡಲೆ ಕಳುಹಿಸುವುದಲ್ಲದೆ, ಆ. ಮೇಲೆ 
ಒಮ್ಮೆಗೆ ಪ್ರತೀ ಮೂರು ಅಥವಾ ನಾಲ್ಕು ಪ್ರಸ್ಮಕಗಳಂತೆ ಅವುಗಳು' 
ಪ್ರಕಟವಾದ ಹಾಗೆ, ಒಟ್ಟು 58 ಪುಸ್ತಕಗಳಾಗುವ ವರೆಗೆ ಟಿಪ್ಪಾಲಿ 
ನಲ್ಲಿ ಕಳುಹಿಸಲಾಗುವುದು. 


ಎ. ಪಿ. ಕಳುಹಿಸಲಾಗುವುದಿಲ್ಲ. 


ಒಂದಾಣೆ ಮಾಲೆ, 


ಪ್ರಭಾತ ಆಫೀಸು :: ರಥಬೀದಿ ;: ಮಂಗಳೂರು-೧. 





ಹ (7 

ಕುರ್ಕಳದ ಚರಿತ್ರೆ ಶ್ರೀ! ಡಿ. ಪುಟ್ಟಸ್ವಾಮಿ, ಎಡ್ವೊಕೇಓ೯, 
ಮರ್ಜಿ [ಏಕಾ೦ಕ ಪ್ರಹಸನ] ದಿ। ಎಂ. ಎನ್‌. ಕಾಮತರ್ತ್ಮ 
ದರ್ಶನದ ಕಥೆಗಳು ಶ್ರೀ! ಬಿ.ಶಂಕರೆ ಭಟ್ಟಿ ವಂತ್ತು ಶ್ರೀ। ಬಿ.ಎಂ, ಶವರ್ರಾ, 
ಅಳುವಿನ ಹೊಳೆ ಮತ್ತು ಕೇಶವಭೂಪ [ವುಕ್ಕಳ ಕಥೆಗಳಂ] ನವಗಿರಿನಂದ? 
ಶರಾಬಿನ ಪೀಪಾಯಿಂಗಳು ಶ್ರಿ ಬಳ್ಳೂರು ಸುಬ್ರಾಯ ಆಡಿಗ. 
ಗುವರಾನಿಕವಿಯ ಉಪದೇಶ ಶತಕ ಶ್ರೀ। ಅನ್ಮುಂಬಳ ಅನಂತಯ್ಯ ನಾವಡ, 
ನಿಮಗೆ ಗೊತ್ತಿದೆಯೇ? | ಶ್ರೀ! ಓ. ಚಂದ್ರರಾಜ ಸೆಟ್ಟ 
ಚತುರ ಚಮತ್ಕಾರ ಡಾ| ಎಸ್‌, ಪಿ. ಭಟ, 
ಸತೀ ಸಾವಿತ್ರಿ [ಏಕಾಂಕ ನಾಟಕ] ಶ್ರೀ! ಪಿ - ವೆಂಕಟರಮಣ ಭಟ್ಟ, 


ಚರನ ಕಟ್ಟ ಗೆ ಮತ್ತು ಇತರ ಕಥೆಗಳು, ಕ ಬಳ್ಳೂರು ಸುಬ್ರಾಯ ಆಡಿಗ, 
ಭಾರತದ ಮಂಕ್ರಿಮಂಡಲಗಳು, (ದ್ವಿತೀಯ ಮುದ್ರಣ.) 


,., ಕಾಲುಬಳೆಯ ಕತೆ ಶ್ರೀಮತಿ ಬಿ, ಎಸ್‌, ರತ್ತವನ್ಮು 
ಭಾರತದ ನಾಲ್ಕು ಕಲಶಗಳು ಶ್ರೀ! ಓಟ. ಚಂದ್ರರಾಜ ಸೆಬ್ಟ. 
ವ್ಯಸನದಿಂದ ಲಾಭ ಮತ್ತು ಇತರ ಕಥೆಗಳು ಶ್ರೀ। ಎಲ್‌, ಎಸ್‌, ನಾಯಕ, 
ಸುಭಾಷಿತ - ಶ್ರೀ! ಎ೦, ಸುಬ್ರಾಯನ*, ವಿದ್ವಾನ್‌, 
೧೮೫೭ರ “ಸಿಪಾಯಿದಂಗೆ? ಶ್ರೀ। ಸುಭಾಷ್ಟಂದ್ರ ಶೆಣೈ, ಬದಿಯಡ್ಡ. 
ಅಕಾಂಡತಾಂಡವ (ರೆಡಿಯೋ ನಾಟಕ) ಶ್ರೀ। ಬಿ. ದಾಮೋದರೆ ಬಾಳಿಗ, ಬಿ.ಎ. 
ಸಾಹಸದ ಕಥೆಗಳು ಶ್ರೀ ಕಂಡ್ರಿ ನಾಸುದೇವ ಶೆಣೈ. 
ಸಂಜ್ಞಾ ಜ್ಞಾನಕೋಶ (ಪೃಥಮ ಭಾಗ) ಡಾ| ಎಸ್‌. ಪಿ, ಭಟ. 

೧ (60 ಆ 
ಪಂಡಿತನ ಪಿಟಿಲು (ಈ«। ಕುಡ್ಬಿ ವಾಸುದೇನ ಶೆಣೈ. 


ಭೋಗಯಾತ್ರೆ (ಆಚಾರ್ಯ ವಿನೋಬಾಭಾವೆ) ಶ್ರೀ। ಎಲ್‌. ಎಸ್‌ ನಾ ಸಜ. 

ಸಂಗ್ಳಾವಂಸಿಂಹ (ಐತಿಹಾಸಿಕ ಕಥನ ಶ್ರೀ। ಅ, ಗೌ. ಕಿನ್ನಿಗೋಳಿ ವಿದ್ವಾನ್‌. 
ತ) ಪ್ರ 

ಧರ್ಮ ಶಿಕ್ಚಾ ಶೀ! ಕೋ. ಶ ಕಾರಂತ ಬಿ ಎ,,ಬಿ. ಎಲ. ಎಡ್ತೊ ಕೇರ 


ವುಹಾತ್ಮ ಶ್ರೀ! ಎಲ್ಲ, ಎಸ್‌. ನಾ 'ಯಕ್ಕ್‌ 
ವೂರಾಬಾಯಿ (ಏಕಾಂಕ ನಾಟಕ) ಸಂ,ಜ, ರಾವ್‌ 
ನೀರರಮಣಿ ಕರ್ಮದೇನಿ ಶ್ರೀ।| ಕೆ, ಎಸ್‌. ಶರ್ಮಾ, ವಿದ್ಯಾನ". 
ಅಳುಸನಿನ ನಗು ಶ್ರೀ! ಬಳ್ಳೂರು ಸುಬ್ರಾಯ ಅಡಿಗ 


[ಈ ಗುರುತು ಹಾಕಿದ ಪುಸ್ತಕಗಳ ಪ್ರತಿಗಳು ಮಂಂಗಿದಿವೆ. 





(| ಹ "ಒಂದ ಣೆಮಾಲೆಯ್ಕು, 07 ಅಣೆಗಳಿಗೆ, ಹೊದಿಕೆ ಕೂಡಿ, 
ಒಟ್ಟು 1959 ಪುಟಗಳನ್ನು ಕೊಬ್ಬಿರುತ್ತದೆ. ಇಷ್ಟು ಚಿಕ್ಕ ಮೊಲಲಗಿಗೆ ಇಷ್ಟು 


ವನೆ.೧ನ) 


ಹೆಚು ಪುಟಗಳನ್ನು ಸ್‌ ವ ಪ್ರಕಟಣೆಯೂ ಎಲ್ಲಿಯೂ ಕೊಟ್ಟಿಲ್ಲ 
2 ರಿ 


| 
೪ 





ಒಂದಾಣೆ ವರಾಲೆ, 
ಪ್ರಭಾತ ಆಫೀಸು, ರಥಬೀದಿ, ಮಂಗಳೂರು-೧ 





ಉಡುಪುಗಳನ್ನು ಅತಿ ಚೊಕ್ಕಟವಾಗಿ 


ಒಗೆದು ಶುಭ್ರಮಾಡುವ ಸಾಧಕ 


ಚ 


ಮೈಸೂರು ಸಾಬೂನನ್ನು ಉಪಯೋಗಿಸಿದ ಹೊರತ್ಕು 
ಆಶ್ಚ ರ್ಯಕರವಾದಸ್ಟು ಮಟ್ಟಸ. ಅದರಲ್ಲಿ ಗ. 
ನಿರ್ಮಲೀಕರಣ ಶಕ್ತಿಯನ್ನು ತಿಳಿಯಲಾರಿರಿ ; 
ಈ ಸಾಬೂನನ್ನು ಇವತ್ತು ಉಪಯೋಗಿಸಿ ನೋಡಿ; 
ಅದರ ಪ್ರತಿಫಲವನ್ನು ಕಂಡು ನೀವೇ ಬೆರಗಾಗುವಿರಿ. 


ಸ ಸೂ ರುಸಹಾಬಭ ಟ್ಟಿ 


ಕೊಳಕು ಬಟ್ಟೆಗಳನ್ನು ಸ್ವಚ್ಛಗೊಳಿಸುವುದು. 





ಗೌರ್ನಮೆಂಟ್‌ ಸೋಪ್‌ ಪ್ಯಾಕ್ಟರಿ, 
ಬೆಂಗಳೂರು. 


379% 


“ಹೆಂಂಬಡ್‌ "ಐ. ವಿ8. ವ 2." 


ಲ 





1111606, 0/117860 ೩76 0೫/0116: )೫7 ೫. 7, 806707 
&1 6 7೩೬೬೩6 ಔ£1/71986, 116, ಟೊ ೧€೩1೧೯೦-೩, 


